ಕರ್ನಾಟಕ ವಿಧಾನ ಪರಿಷತ್ತು 


 ಹುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 13೮9 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚವರು 


: ಕ್ರೀ. ಕೆ.ಪ್ರತಾಪಚಂದ್ರ ಶೆಟ್ಟ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

: 23.೦9.೭೦೦1 

: ಮಾನ್ಯ ಜಲಸಂಪನ್ಮೂಲ ಸಚಿವರು 


| ಕ್ರಸಂ 


ಪಶ್ನೆ 


ಕರ್ನಾಟಕ ಸಾರಾವಕ ನಿಗಮದ 
ನಿರ್ವಹಿಸಲ್ಪಡುತ್ತಿರುವ ಉಡುಪಿ ಜಲ್ಲೆಯ 
ಕಾರ್ಕಳ 'ತಾಲ್ಲೂಕಿನ ಎಣ್ಣೆಹೊಳೆ .ಏತ. 
ನೀರಾವರಿ ಯೋಜನೆ ಅಚ್ಚುಕಟ್ಟು 
ಪ್ರದೇಶದ ವಿಸ್ತೀರ್ಣವೆಷ್ಟು; ಈ 
ಯೋಜನೆಯ ಅಂದಾಜು ಮೊತ್ತವೆಷ್ಟು; 
(ಗಾಮವಾರು ವಿಸ್ತೀರ್ಣ ಒದಗಿಸುವುದು) 
ಇದರ ಅಂದಾಜು ಮೊತ್ತವೆಷ್ಟು; ಈ 
ಯೋಜನೆಗೆ: ಯಾವಾಗ ಅಡಳತಾತ್ಯಕ 
ಅನುಮೋದನೆಯನ್ನು ನೀಡಲಾಗಿದೆ; 
ಇದನ್ನು ಎಷ್ಟು ಹಂತದಲ್ಲ ಕೈಗೊಳ್ಳಲು 
ಉದ್ದೇಶಿಸಲಾಗಿದೆ; (ಡಿ.ಸಿ.ಆರ್‌ ಪ್ರತಿ ಮತ್ತು 
ಸಕ್ಷೆಯನ್ನು ಒದಗಿಸುವುದು) 


ಉತ್ತರ 
ರ್ನಾಟಕ ನೀರಾವರಿ `ಸ ವ್ಯಾಪ್ತಿಯೆಡಿ ಬರು 


ಉಡುಪಿ ಜಲ್ಲೆ ಕಾರ್ಕಳ ತಾಲ್ಲೂಕಿನ ಎಣ್ಣೆಹೊಳೆ ಏತ 

ನೀರಾವರಿ ಯೋಜನೆಯ ವಿವರಗಳು ಕೆಳಗಿನಂತಿವೆ:- 

> ಅಚ್ಚುಕಟ್ಟು ಪ್ರದೇಶದ ವಿಸ್ತೀರ್ಣ - 15೦೦ ಹೆಕ್ಟರ್‌. 

> ಯೋಜನೆಯ ಅಂದಾಜು ಮೊತ್ತ - ರೂ.108.೦೦ 
ಕೋಟಗಳು. 

> ಸದರಿ ಯೋಜನೆಗೆ ದಿ:೦೨/1೦/2೦1೨ ರಂದು ಸರ್ಕಾರದ 
ಆಡಳತಾತ್ಕಕ ಅನುಮೋದನೆ ನೀಡಲಾಗಿರುತ್ತದೆ, 
ಯೋಜನೆಯನ್ನು ಒಂದೇ ಹಂತದಲ್ಲ ಕೈಗೊಂಡು 
ಪೂರ್ಣಗೊಳಸಲು ಉದ್ದೇಶಿಸಲಾಗಿದೆ. 

>'ಎಣ್ಜೆಹೊಕೆ ಏತ ನೀರಾವರಿ ಯೋಜನೆಯಿಂದ ಒಳಪಡುವ 

ಗ್ರಾಮವಾರು ಅಚ್ಚುಕಟ್ಟು ವಿಸ್ತೀರ್ಣ:- 

| ನೀರಾವರಿ 

(ಹೆ) 


ಪ್ರದೇಶ 


ಇನರರ:ರರ 


> (ಡಿ.ಪ.ಆರ್‌ ಪ್ರತಿ ಮತ್ತು ನಕ್ಷೆಯನ್ನು -ಅನುಬಂಧ-1 ರ 
ಅಡಕ ಮುದ್ರಿಕೆಯೊಂದಿಗೆ ಲಗತ್ತಿಸಲಾಗಿದೆ). 


೦ಡಿರುವ ಕಿಂಡಿ 
ಅಣಿಕಟ್ಟುಗಳ ಸಂಖ್ಯೆ ಎಷ್ಟು ಚೆಕ್‌ 
ಡ್ಯಾಂಗಳ ಪಂಖ್ಟೆ ಎಷ್ಟು; ಈ 
ಯೋಜನೆಯು ಯಾವ ಯಾವ 
ಕಾಮಗಾರಿಗಳನ್ನು ಒಳಗೊಂಡಿದೆ; ಮತ್ತು 
ಯಾವ ಕಾಮಗಣಾರಿಗಳಗೆ ಟೆಂಡರ್‌ನ್ನು 
ಕರೆಯಲಾಗಿದೆ; ಟೆಂಡರ್‌ ಮತ್ತು ಕರಾರು 


€ಜ 


ಪತ್ರದ ಮೊತ್ತವೆಷ್ಟು (ಕರಾರು ಪತ್ರದ 
ಪ್ರತಿಯನ್ನು ಒದಗಿಸುವುದು) 
ಕಾಮಗಾರಿಯನ್ನು ಹಂತವಾರು 
ಮಾಹಿತಿಯನ್ನು ನೀಡುವುದು; 


`ಫದರ `ಯೋಜನೆಯೆ್ಲ ಒಳಗೊಂಡಿರುವ 8ಂಡಿ 
ಅಣೆಕಟ್ಟುಗಳು. ಚೆಕ್‌ ಡ್ಯಾಂ ಮತ್ತು ಟೆಂಡರ್‌ನ ವಿವರಗಳು 
ಕೆಳಗಿನಂತಿವೆ:- 

ಕಿಂಡಿ ಅಣೆಕಟ್ಟುಗಳ ಸಂಖ್ಯೆ - ೦1 

ಜೆಕ್‌ ಡ್ಯಾಂಗಳ ಸಂಖ್ಯೆ - 45 

ಸದರಿ ಯೋಜನೆಯಡಿ ಎಣ್ಣೆಹೊಳೆ ನದಿಗೆ ಅಡ್ಡಲಾಗಿ 
ವೆಂಟೆಂಡ್‌ ಡ್ಯಾಂ ನಿರ್ಮಾಣ, ಜಾಕ್‌ವೆಲ್‌ ಕಂ 
ಪೆಂಪ್‌ಹೌಸ್‌ ನಿರ್ಮಾಣ, ರೈಸಿಂಗ್‌ ಮೈನ್‌ ಮತ್ತು 
ಭ್ಞೀಡರ್‌ಗಳ ನಿರ್ಮಾಣ, ಚೆಕ್‌ ಡ್ಯಾಂಗಳ ನಿರ್ಮಾಣ 
ಒಳಗೊಂಡಿದ್ದು, ಎಲ್ಲಾ ಕಾಂಪೊನೆಂಟ್‌ ಸೇರಿಸಿ ಒಂದೇ 
ಕಾಮಗಾರಿಯಡಿ (ಟನ್‌ ಕೀ) ಅಡಿ ಕೈಗೊಳ್ಳಲಾಗಿದೆ. 


ಟೆಂಡರ್‌ ಮೊತ್ತ/ಗುತ್ತಿಗೆ ಕರಾರಿನ ಮೊತ್ತ - ರೂ. 101.33 

ಕೋಟಗಳು (ಜಎಸ್‌ಟ ಹೊರತುಪಡಿಸಿ) 
4 ಕರಾರು ಪತ್ರದ ಪ್ರತಿಯನ್ನು ಅನುಬಂಧ-2 ರಲ್ಲ 

ಒದಗಿಸಲಾಗಿದೆ. 

ಸದರಿ ' ಯೋಜನೆಯನ್ನು ಒ೦ದೇ ಹಂತದಲ್ಲಿ 

p ಕೈಗೊಂಡಿರುವುದರಿಂದ, : ಅನುಮೋದಿತ ಯೋಜನಾ 
.ವರದಿಯಷ್ಪುಯ ಮೂಲ ಕಾಮಗಾರಿಯಡಿಯಲ್ಲ ಬರುವ 
ಎಣ್ಣೆಹೊಳೆ ನದಿಗೆ ಅಡ್ಡಲಾಗಿ ವೆಂಟೆಂಡ್‌ ಡ್ಯಾಂ ನಿರ್ಮಾಣ, 
ಜಾಕ್‌ವೆಲ್‌ "ಕಂ ಪಂಪ್‌ಹೌಸ್‌ ನಿರ್ಮಾಣ, ರ್ಯೈಸಿಲಗ್‌ 
ಮೈನ್‌ ಮತ್ತು ಭೀಡರ್‌ಗಳ ನಿರ್ಮಾಣ, ಚೆಕ್‌ ಡ್ಯಾಂಗಳ 
ನಿರ್ಮಾಣ ಕಾಮಗಾರಿಗಳು ಪ್ರಗತಿಯಲ್ಲರುತ್ತವೆ. 


‘ 


"| 


& ಯೋಜನೆಯ ್ಠ ಪ್ರಾರಂಭದ ಸದರಿ ಯೋಜನೆಯನ್ನು ಒಂದೇ ಹಂತದ್ಲ' 


ದಿನಾಂಕದಿಂದ ಈ ದಿನಾಂಕದವರೆಗೆ ಎಷ್ಟು 
ಕಾಮಗಾರಿಗಳಗೆ ಜಲ್‌ ಪಾವತಿಸಲಾಗಿದೆ; 
ಪಾವತಿಸಲಾದ ಮೊತ್ತವೆಷ್ಟು; 


| ಹಾಮಗಾರಿವಾರು ಮಾಹಿತಿಯನ್ನು 


ನೀಡುವುದು) ಇಲ್ಲಯವರೆಗೆ ಈ 
ಯೋಜನೆಗೆ ತಗುಅದ ವೆಚ್ಚವೆಷ್ಟು; 
ಎಣ್ಣೆಹೊಳೆ ಏತ ನೀರಾವರಿ 
ಯೋಜನೆಯನ್ನು ಹಂತ ಹಂತವಾಗಿ 
ಯಾವಾಗ ಪೂರ್ಣಗೊಳಸಲಾಗುವುದು: 


ಕೈಗೊಂಡಿರುವುದರಿಂದ, ಅನುಮೋದಿತ ಯೋಜನಾ 
ವರದಿಯಷಪ್ಪಯ ಮೂಲ ' ಕಾಮಗಾರಿಯಡಿಯಣ್ಲ ಬರುವ 
ಎಣ್ಣೆಹೊಳೆ ನದಿಗೆ ಅಡ್ಡಲಾಗಿ ವೆಂಟೆಂಡ್‌ ಡ್ಯಾಂ ನಿರ್ಮಾಣ, 
ಜಾಕ್‌ವೆಲ್‌ ಕಂ ಪಂಪ್‌ಹೌಸ್‌' ನಿರ್ಮಾಣ, ರೈಸಿಂಗ್‌ ಮೈನ್‌ 
ಮತ್ತು `ಜ್ಞೀಡರ್‌ಗಳ ನಿರ್ಮಾಣ, ಚೆಕ್‌ ಡ್ಯಾಂಗಳ ನಿರ್ಮಾಣ 
ಕಾಮಗಾರಿಗಳ ರ ಭಾಗಶಃ ಜಲ್‌ಗಳನ್ನು ' ಪಾವತಿಸಲಾಗಿದೆ. 
ಇಟ್ಟಿಯವರೆಗೆ ಯೋಜನೆಗೆ ರೂ.44.೨5 ಕೋಟಗಳು ವೆಚ್ಚ 
ಮಾಡಲಾಗಿರುತ್ತದೆ. 


ಎಣ್ಣೆಹೊಳೆ ಏತ ನೀರಾವರಿ ಯೋಜನೆಯನ್ನು ಮಾರ್ಚ್‌ 
2೦೭೭ ರೊಳಗಾಗಿ ಪೂರ್ಣಗೊಳಸಲು ಉದ್ದೇಶಿಸಲಾಗಿದೆ. 


ಯೋಜನೆಯಡಿ `ಮಕೆಗಾಲದ್ದ' ವಿದ್ಯುತ್‌ 
ಉತ್ಪಾದನೆ ಮಾಡಲು ಖಾಸಗಿಯವರಿಗೆ 


ವಹಿಸಿಕೊಡುವ ಯೋಜನೆ ಸರ್ಕಾರದ 


ಮುಂದೆ ಇದೆಯೇ? 


ಕಾ 


ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿರುವುದಿಲ್ಲ. 


ಸಂಖ್ಯೆಃ ಜಸಂ೦ಇ 188 ಎಂಎಲ್‌ಎ 2೦೦1 


(ಟೋವಿಂದ,26. ಕಾರಜೋಳ) 
ಜಲಸಂಪನ್ಕೂಲ ಸಚಿವರು. 


ಸಯ 13518 ಲಅನುಿಬ೦ಿಗ - 2. 
IRKATAKA HEERAVARY HIGAB LIMITED 


ಕಾರ್ಯಪಾಲಕ ಇಂಜನಿಯರ್‌ರವರ ಕಛೇರಿ ಕರ್ನಾಟಕ ನೀವಾ ನಿಗಮ ನಯಮ ನಾವಾ ಪಾ 'ಏಭಾಗ 
ಸಿದ್ದಾ; ಪುರ-576229 ಕುಂದಾಫುರ (ತಾ), ಉಡುಪಿ (ಜಿಲ್ಲೆ, ಕರ್ನಾಟಕ 

ಆಂಚೆ-ಸ್ಟೀಕೃತಿ ಪ್ವಾರದ ಮೂಲಕ f Han 
ಸಂ:ಕಾಇಂ ಕನೀನಿನಿವಾಜಯೋವಿ-2:ಪಿಬಿ:.ಎಣ್ಣೆ ಕ್ಲೆಹೊಳೆ ಏತ ನೀರಾವರಿ ಕಾಮಗಾರಿ/209-20/ ದಿನಾಂಕ:09/12/2019 


£ ಚರ್ಥರ್‌' ಸಂಖ್ದೆ:17(2019-20 


ಗೆ p 
ಪ್ರೀ ಜಿ. ಪಂಕಡ್‌ 
ಕನೀನಿನಿ, ಕೆಟಗರಿ-1 ಗುತ್ತಿಗೆದಾರರು 
ಗಣೇಶ್‌ ನಗರೆ, ಸ್ಪೇಷನ್‌ ಲೋಚ್‌ 
ವಿಜಯಪುರ 

ಮಾನ್ಯರೇ, 


ವಿಷಯ: “IMPLEMENTATION OF LIFT IRRIGATION SCHEME FOR 


PROVIDING IRRIGATION FACILITY TO 1500.00 Ha OF COMMAND 
AREA AND PROVIDING DRINKING WATER FACILITY .FOR 
SURROUNDING VILLAGES BY CONSTRUCTING VENTED DAM 
ACROSS YENNEHOLE. IN KARKALA TALUK, UDUPI DISTRICT 
including Survey, Investigation, Design, Supply, Installation, Testing and 
Commissioning of Lift Scheme (Head Works consisting of construction of 
Intake canal, Vented Dam, Jack well cum pump house, Power supply - 
including terminal bay, 33/6.6 KV Electrical substation, Transmission line, 
Rising Main and Gravity Main (Left Bank-canal and Right Bank Canal), 
Bleeders, PO’s, Tank Feeders, Check Dams, River Protection Works and 
Elevated Surge Tanks) including Operation and Maintenance for a period 
of S years after successful completion of work for YENNEHOLE LIFT 
IRRIGATION SCHEME on Turn-Key Basis®. (Work_Indent Na.28165) 
" ಕಾಮಗಾರಿಯ ಕರಾರು ಆದೇಶ ನೀಡುವ ಬಗ್ಗೆ. 4 
ಉಲ್ಲೇಖ: 1. ವ್ಯವಸ್ಥಾಪಕ ನಿರ್ದೇಶಕರು, ಕನೀನಿನಿ, ಬೆಂಗಳೂರು ಇವರ ಕಛೇರಿ ಪತ್ತ ಸಂ. ಕನೀನಿ/ಟಿವಿಪಿ/ಎಣ್ಣೆಹೊಳೆ 
ಏನೀಯೋ/ಟೆಂಡೆರ್‌-28165/2019-20/4812 ದಿ:07/1212019 
2. ಮುಖ್ಯ ಇಂಜಿನಿಯರ್‌, ಕನೀನಿನಿ, ತುಂಗಾ ಮೇಲ್ದಂಡೆ ಯೋಜಸೊ ವಲಯ, ಶಿವಮೊಗ್ಗ ಇವರ ಕಛೇರಿ ಪತ್ತ 
ಸೆಂ. kt ಇಂ(ಕನೀನಿನಿ/ತುಮೇಯೋವ/ತಾಂ ಸಪ. ಬಿ-2/2019-20/4042 6; 09/12/2019 
3, ಈ ಕಛೇರಿ ಕರಾರು ಸಂಖ್ಯೆ 17/2019-20 ದಿನಾಂಕೆ:09/12/2019 
pe 
ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ, “IMPLEMENTATION OF LIFT IRRIGATION 
SCHEME FOR FROVIDING IRRIGATION FACILITY TO 1500.00 Ha OF 
COMMAND AREA AND PROVIDING DRINKING WATER FACILITY FOR 
SURROUNDING VILLAGES BY CONSTRUCTING VENTED DAM ACROSS 
YENNEHOLE IN KARKALA TALUK, UDUPI DISTRICT including Survey, 
Investigation, Design, Supply, Installation, Testing and Commissioning of Lift 


A Concern for Watar 


ನೋಂದಾಯಿತ ಕಛೇರಿಯ ವಿಳಾಸ:4ನೇ ಮಹಡಿ, ಕಾಫಿ ಬೋರ್ಡ್‌ ಕಟ್ಟಡ, ಸಂ.1. ಡಾ:ಅಂಬೇಚಡ್ಕರ್‌ ವೀಧಿ, ಬೆಂಗಳೂರು-560 001. 
ದೂರವಾಣಿ ಸಂಖ್ಯೆ:22283074-78, ಪ್ಯಾಕ್ಸ್‌ ಸೆಂಖ್ಯ:080-22385015,ಇ-ಮೇಲ್‌ ವಿಳಾಸ : kanl@knalindia.com, 
ವೆಬ್‌ಸೈಟ್‌ www.knnlindia.com, ಿ.ಐ.ನೆಂ. 0851 10KA19988GC024503. 


Scheme (Head Works consisting of construction of Intake canal, Vented Dam, Jack 
well cum pump house, Power supply including terminal bay, 33/6.6 KV Electrical 
substation, Transmission line, Rising Main and Gravity Main (Left Bank canal and 
Right Bank Canal), Bleeders, PO’s, Tank Feeders, Check Dams, River Protection 
Works and Elevated Surge Tanks) including Operation and Maintenance for a 
period of 5 years after successful completion of‘ work for YENNEHOLE LIFT 
IRRIGATION ‘SCHEME on Turn-Key Basis”. KNNL/2019- 
20/4 WORK_INDENT No.28165) ಕಾಮಗಾರಿಯನ್ನು ರೂ.1013335050.00+ಜ.ಎಸ್‌.ಟಿ: ಮೊತ್ತ (ನೊರಾ 
ಒಂದು ಕೋಟಿ ಮೂವತ್ತ ಮೂರು ಲಕ್ಷದ ಮೂವತ್ಲೈದು ಸಾವಿರದ ಐವತ್ತು ರೊ.ಗಳು + ಅಷ್ಟ್ರಯವಾಗುವ ಜಿ.ಎಸ್‌.ಟಿ 
ಮೊತ್ತ)ಗಳಿಗೆ ಉಲ್ಲೇಖ (3)ರ ಕರಾರು ಅಸ್ವಯ ಲಮ್‌ಸಮ್‌ ಟರ್ಜ್‌-ಕೀ ಆಧಾರದಲ್ಲಿ ತಮಗೆ ವಹಿಸಲಾಗಿರುತ್ತದೆ. 
ಸದರಿ ಟೆಂಡರ್‌ -ಕೆಲಸವನ್ನು ಟೆಂಡರ್‌ ಕರಾರು ಒಪ್ಪಂದ ಮತ್ತು ಷರತ್ತುಗಳಿಗೆ ಅನುಗುಣವಾಗಿ ಒಳ್ಳೆಯ 
ಗುಣಮಟ್ಟವನ್ನು ಕಟ್ಟುನಿಟ್ಟಾಗಿ ಕಾಪಾಡಿಕೊಂಡು ಕೆಲಸ ನಿರ್ವಹಿಸಲು ಆದೇಶಿಸಲಾಗಿದೆ ಹಾಗೂ ಈ ಟೆಂಡರ್‌ ಕಾಮಗಾರಿಯ 
ಕಾಲಾವಧಿ, ಕಾಮಗಾರಿ ಸ್ಥಳವನ್ನು ಹಸ್ತಾಂತರಿಸಿದ ದಿನಾಂಕದಿಂದ ಹದಿಸೇಂಟು (18 ತಿಂಗಳು ಮಳೆಗಾಲ ಸೇರಿ) ತಿಂಗಳುಗಳು. 
ಎಂಬುದನ್ನು ತಮ್ಮ ಗಮನಕ್ಕೆ ತರಲಾಗಿದೆ. ಈ ಅವಧಿಯಲ್ಲಿ ಸದರಿ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿ ತದನಂತರ ಐದು 
ವರ್ಷ (60ತಿಂಗಳು) ಅವಧಿಯ ನಿರ್ವಹಣೆಯನ್ನು ಕೈಗೊಂಡು ಸುಸ್ಥಿತಿಯಲ್ಲಿ ಇಲಾಖೆಗೆ ವಹಿಸಿಕೊಡಬೇಕಾಗಿ ಸೂಚಿಸಲಾಗಿದೆ. 
ಸದರಿ ಟೆಂಡರ್‌ ಕೆಲಸವನ್ನು ಪ್ರಾರಂಭಿಸಲು ಮಾರ್ಕ್‌ಔಟ್‌ ಮತ್ತು ಹೆಚ್ಚಿನ ವಿವರಗಳಿಗೆ ಕೂಡಲೇ ಸಹಾಯಕೆ 
ಕಾರ್ಯಪಾಲಕ ಇಂಜಿನಿಯರ್‌, ಕನೀನಿನಿ, ಸೆಂ.3 ವಾರಾಹಿ, ಜಲಾಶಯ ಯೋಜನಾ ಉಪವಿಭಾಗ, ಸಿದ್ಧಾಪುರ, ಉಡುಪಿ ಜಿಲ್ಲೆ 
ಇವರನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. 
ತಮ್ಮ ಎಶ್ವಾಸಿ 
ಸಹಿ/- 
ಕಾರ್ಯಪಾಲಕ ಇಂಜಿನಿಯರ್‌” 
ಕರ್ನಾಟಕ ನೀರಾಪರಿ ನಿಗಮ ನಿಯಮಿತ 
ನಂ-2 ವಾರಾಹಿ ಜಲಾಶಯ ಯೋಜನಾ 'ವಿಭಾಗ, 
ಸಿದ್ಧಾಪುರ ಉಡುಪಿ ಜಿಲ್ಲೆ 7 
ಪ್ರತಿಯನ್ನು ಅಡಕದೊಂದಿಗೆ: 
1. ಮುಖ್ಯ ಇಂಜಿನಿಯರ್‌, ಕನೀನಿನಿ, ತುಂಗಾ ಮೇಲ್ದಂಡೆ ಯೋಜನಾ' ಪಲಯ, ಶಿವಮೊಗ್ಗೆ ಇವರ ಅದ್ಯ. 
ಅವಗಾಹನೆಗಾಗಿ ಸಲ್ಲಿಸಲಾಗಿದೆ. ' 
2. ಅಧೀಕ್ಷಕ ಅಭಿಯಂತರರು, ಕನೀನಿನಿ, ವಾರಾಹಿ ಯೋಜನಾ ವೃತ್ತ, ಸಿದ್ಧಾಪುರ, ಇವರ ಅದ್ಯ ಅವಗಾಹನೆಗಾಗಿ 
ಸಲ್ಲಿಸಲಾಗಿದೆ. a " 
3. ಮುಖ್ಯ ಲೆಕ್ಕಧಿಕಾರಿಗಳು, ಕನೀನನಿ, ಕೇಂದ್ರ ಕಛೇರಿ; ವಿಜಯಾ ಕಾಂಪ್ಲೆಕ್ಸ್‌, ಶ್ರೀನಗರ ಸರ್ಕಲ್‌, ಹಳಿಯಾಳ ರಸ್ತೆ, 
ಧಾರವಾಡ ಇವರ ಅದ್ಯ ಅವಗಾಹನೆಗಾಗಿ ಸಲ್ಲಿಸಲಾಗಿದೆ. 
4, ಸೆಹಾಯಕೆ ಕಾರ್ಯಪಾಲಕ ಇಂಜಿನಿಯರ್‌, ಕನೀನಿನಿ ಸಂ. ಗುಣ ನಿಯಂತ್ರಣ ಉಪವಿಭಾಗ, ಸಿದ್ಧಾಪುರ, ಇವರ 
ಮಾಹಿತಿಗಾಗಿ ರವಾನಿಸಿದೆ. 
5. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಕನೀನಿನಿ, ನಂ-3 ವಾರಾಹಿ ಜಲಾಶಯ ಯೋಜನಾ ಉಪ ವಿಭಾಗ, 
ಸಿದ್ಧಾಪುರ ಇವರಿಗೆ ಮಾಹಿತಿಗಾಗಿ ಹಾಗೂ ಸೂಕ್ತ ಕ್ರಮಕ್ಕಾಗಿ ಕಳುಹಿಸಿದೆ. \ 
6. ಮೂಲ ಟೆಂಡರ್‌ ಕರಾರು ಪ್ರತಿಯೊಂದಿಗೆ ವಿಭಾಗದ ನಗದು ಶಾಖೆಗೆ ಕಳುಹಿಸಿ ಸದರಿ ಪ್ರತಿಯನ್ನು ಸುರಕ್ಷಾ 
ಕವಚದಲ್ಲಿ ಜೋಪಾನವಾಗಿ ಇಡಲು ಸೂಚಿಸಲಾಗಿದೆ. 
7. ಟೆಂಡರ್‌. ಕರಾರು ಪ್ರತಿಯೊಂದಿಗೆ ಏಭಾಗದ ಲೆಕ್ಕ ಶಾಖೆಗೆ (ಎಸ್‌-2) ಮಾಹಿತಿ ಹಾಗೂ ಸೂಕ್ತ ಕ್ರಮಕ್ಕಾಗಿ 
ನೀಡಲಾಗಿದೆ. 


ಕಾರ್ಯಪಾಲಕ ಇಂಜಿನಿಯರ್‌ 
ಕರ್ನಾಟಕ ನೀರಾವರಿ ನಿಗಮ ನಿಯಮಿತ 
ನಂ-2 ವಾರಾಹಿ ಜಲಾಶಯ ಯೋಜನಾ ವಿಭಾಗ, 
ಸಿದ್ಧಾಪುರ ಉಡುಪಿ ಜಿಲ್ಲಿ. 


Certificate No. 
Certificate Issued Date 
Account Reference 
Unique Doc. Reference 
Purchased by 
Description of Document 


INDIA NON JUDICIAL 


Government of Karnataka 


eStamp 


2: IN-KAS6250799447614R 
" 09-Dec-2019 01:09 PM 


NONACC (FI) kaksfolo8/ AMBAGILU/ KA-UD 
SUBIN-KAKAKSFCLO828808131256854R 

G SHANKAR CLASS 1 PWD CONTRACTOR VIAYAPUR 
Article 12 Bond Ke 


4 LAFIIAT IA GOVERNMENT Oy RARNAI RAN GOVERNMENT - UF Mi 


Description AGREEMENT 
Consideration Price (Rs.) ‘0 | $ 
(Zero) R | 
First Party G SHANKAR CLASS 1 PWD CONTRACTOR VIAYAPUR 
Second Party E EKNNL NO2 VRP DIVISION SIDDAPUR 
Stamp Duty Paid By G SHANKAR CLASS 1 PWD CONTRACTOR VHAYAPUR pl 


Stamp Duty Amount(Rs.) 


1,15,000 ° 
{One Lakh FifteenThousand only) 


Pleas write of Ee Seiow this Hne, 


ARNATAKA NEERAVARINIGMA LIMITED 


(A Govt.of Karnataka Enterprises) 


Dated:09/12/2019 


FNMIENT Ol: KARNATAKA GOYERHINs 


EFOiMENT OS RARNATANA 


Tender agreement No:17/2019-20 _ 
“This Agreement is made on the 9th day of December 2019 between The Executive Engineer - 


Kamataka Neeravari Nigama Ltd,, No.2, Varahi Reservair Project Division, Siddapura, Ud ಸ 
District, hereinafter called ‘the Eniployer’ of the one part and Sri G Shankar, KNNL. Category-L: 
Contractor, Ganesh Nagar, Station Road, Vijaypura hereinafter called “the Contractor’ on the othe 


part. 


& 


I, 


Whereas, the Employer is desirous that certain works should be executed on Lumpsum turn; 
“key basis viz “IMPLEMENTATION OF LIFT IRRIGATION SCHEME ‘FOR PROVIDING 
IRRIGATION FACILITY TO 1500.00 Ha OF COMMAND AREA AND PROVIDING; 
DRINKING WATER FACILITY FOR SURROUNDING VILLAGES BY CONSTRUCTING 

] RKALA TALUK, “ DISTRICT” 
೪ ಮಃ acy m2 Hs eas Ope {) 


EXECUTIVE ENGINEER 


pS 


including Survey, Jovestigation, Design, Supply, Justallation, Testing and Commissioning Of 
Lift Scheme (Head Works consisting of construction of Intake canal, Vented Dam, Jack well 
cum pump house, Pawer supply including terminal bay, 33/6.6 KV Electrical substation, 
Transmission line, Rising Main and Gravity Main eft Bank canal and Right Bank Canal), 
Bleeders, PO’s, Tank Feeders, Check Dams, River Protection Works and Elevated Surge 
Tanks) including Operation and Maintenance for a period of S years after successful 
completion ‘of work for YENNEHOLE LIFT IRRIGATION SCHEME on Turn-Key Basis”. 
(Work indent No: KNNL/2019-20/L1/ WORK. INDENT28165) . 

The Managing Directot, KNNL, Bangalore has accepted the Tender vide letter No:4812 
dated:07/12/2019 and the Chief Engineer, KNNL, Upper Tunga Project Zone, Shivamagga district 
has approved the tender vide letter No:4042 dated:09/12/2019 the above work for execution, 


completion and maintenance of the works and the Employer has accepted the Bid of the Contractor 
Sri G Shankar, KNNL Category-1 Contractor, Ganesh Nagar, Station Road, Vijaypura for the: 


execution and completion of above Work and the remedying of any defects therein, including 
maintenance for a period of 5 years at a cost of Rs1013335050.00+ GST as Applicable. 


NOW THIS AGREEMENT WITNESSETH as follows: 

1. Inthis Agreement, words and expression shall have the same meanings as are respectively 
assigned to them in the Conditions of Contract hereinafter referred to, and they shalt be deemed 
to form and be read and construed as part of this Agreement. | 

2. In consideration of the payments to be made by the Employer to the Contractor as hereinafter 
mentioned, the Contractor hereby covenants with the Employer ta execute and complete the 
Works and remedy any defects therein in conformity in all aspects with the provisions of the 
Contract. 

3. The Employer hereby covenants to pay the Contractor in consideration of the execution and 
completion of the Works and the remedying the defects wherein the Contract Price or such 


ather sum as may became payable under the provisions of the Contract at the times and in the’ 


manner prescribed by the Contract. 
4. The following documents shall be deemed to form and be.read and construed as part of this 
Agreement, viz: : 
ij Letter of Acceptance; 
ii) Contractor's Bid; 
iii) Contract Data; 
iv) Conditions of Contract (General and Special); 
¥) Specifications Py 
vi) Billof Quantities; § 
vii). The Cormespondence between the tendered and the Employer/Bagineer made after 
opening the bid and before signing the agreement. 4 
viiiy Methodology and construction programme : 
ix) The tender period is Eighteen months including monsoon and the maintenance period of 
Sixty months. ) 
x) The payment schedules. 
xi) Any other document listed in the Contract Data as forming part of the contract. 
5. The aforesaid documents shall be taken as complementary and mutually explanatory on one 


another but in the case of ambiguities or discrepancies shall take precedence in the order set 


out above. ) 

6. The Employer hereby covenants to pay the Contractor in ‘consideration of the execution, 
completion and maintenance of the works, the contract price at the time and in the manner 
specified. ಃ | - 

In witness whereof the parties hereto have caused their respective common seals to 

hereunto affixed (or have hereunto see their respective hands and seals) the day and year fist 

above written. ನ ಗ ಫಯ ವ 


ಕಣ | ‘EXECUTIVE ENGINEER 


EE. 


Ry 


to Fie 


hh CAE 


73 


pS 


pus 


pS 


1. General Description 


{ಸ 


2. Amount put to Tender 


3. Updated amount of work 


4. Agreement Amount 


5. Agreement Amount 
Including GST 


6. Earmest Money 
Deposit (EMD) 


7. Additional EMD 
"8. Security Deposit 


9. Time Agreed 
for completion 
10. Tender Premium 


ದಾನೆ 


Vijaypura 


In the presence: 
Name 
Address 


i MEMORANDUM k 

: “IMPLEMENTATION OF LIFT IRRIGATION SCHEME FOR 
PROVIDING IRRIGATION FACILITY TO 1500.00 Ha OF 
COMMAND AREA AND PROVIDING DRINKING WATER 
FACILITY FOR SURROUNDING VILLAGES BY 
CONSTRUCTING VENTED DAM ACROSS YENNEHOLE -IN 
KARKALA TALUK, UDUPI DISTRICT” including Survey, 
Investigation, Design, Supply, Installation, Testing and 
Commissioning of Lift Scheme. (Head Works consisting of 
construction of Intake. canal, Vented Dam, Jack well-cum pump 
house,- Power supply including terminal bay, 33/6.6 KV Electrical 
substation, Transmission line, Rising Main and Gravity Main (Left 
Bank canal and Right Bank Canal), Bleeders, PO’s, Tank Feeders, 
Check Dams, River Protection Works and Elevated Surge Tanks) 
including Operation and Maintenance for a period of 5 years after 
successful completion of work for YENNEHOLE LIFT 
IRRIGATION SCHEME on Tum-Key Basis”, (Wark_Indent 
No.28165) - 


Rs. 952858000.00 (Rss. Ninety Five Crores Twenty Eight Lakhs 
Fifty Fight Thousand only} 

: Rs. 96508100000 (Rs. Ninety Six Crores Fifty Lakhs Eighty One 
Thousand Only) 

: Rs. 1013335050.00 (Rs. One Hundred & One Crores Thirty Three 

: Lakhs Thirty Five Thousand Fifty Rupees 
Only} 
i Rs. 1136465000.00 (Rs. One hundred & Thirteen Crores Sixty 
_ ' Four Lakhs Sixty Five Thousand 
Rupees Only} 


: Rs. 1100000.00 (Rs. One Crore Ten Lakhs anly) 
(Payment No. B3562454/E/0/01 vide e-procurement) 


:Rs. 365000.00 (BG 3 10.1901 8BG000215 dtd:09/12/2019, 
Karmataka Bank, Ambagilu) 


», 2 The Security Deposit amount at 6.5% deductable from each 


running account bills. 
; 18 Months (including mons3on period). 


15 % above the updated amount of Rs. 965081000.00 


SIGNED, SEALED AND DELIVERED. 


By the said 


Executive Engineer, 

KNNL, No.2 Varahi Reservoir 
Project Division, Siddapura 
Udupi District 


In the presence: 
Name 
Address 


